ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 713 

ಮಾನ್ಯ ಸದಸ್ಯರ ಹೆಸರು : ಶ್ರೀ ಪ್ರಕಾಶ್‌ ಕೆ.ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸಬೇಕಾದ ದಿನಾಂಕ : 20-12-2021 

ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 

* % 3% 
ರಾಜ್ಯದಲ್ಲಿ ದಿನಾಂಕ:14.12.2021ರ ಅಂತ್ಯಕ್ಕ ಒಟ್ಟು 4.66 €ಟಿ 
ಕೊರೋನಾ ಸಾಂಕ್ರಾಮಿಕ | (4, 66, a1 680) (ಶೇ. 95 ರಷ್ಟು) ಫಲಾನುಭವಿಗಳಿಗೆ ಮೊದಲನೇ 
ರೋಗಕ್ಕೆ ಮೊದಲನೆ ಲಸಿಕೆ | ಡೋಸ್‌ ಲಸಿಕೆ ನೀಡಲಾಗಿದೆ. 
ಪಡೆದವರ ಸಂಖ್ಯೆ ಎಷ್ಟು; 

ಆ '|ಎರಡನೆಯ ಲಸಿಕೆ ನೀಡಲು] ಎರಡನೇ`ಡೋಸ್‌ ಲಸಿಕೆ ನೀಡಲು ಸರ್ಕಾರವು ಈ ಕಳಕಂಡ 
ಸರ್ಕಾರ ಹಮ್ಮಿಕೊಂಡಿರುವ | ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಅದರಂತೆ ಕ್ರಮ 
ಕಾರ್ಯಕ್ರಮಗಳೇನು; ಎರಡನೇ | ಕೈಗೊಳ್ಳಲಾಗುತ್ತಿದೆ. 
ಲಸಿಕೆ ಯಾವಾಗ | $೪ ರಾಜ್ಯದಲ್ಲಿ ಪ್ರತಿ ಬುಧವಾರದಂದು ಲಸಿಕಾ ಮೇಳವನ್ನು 
ಪೂರೆ,ಸಲಾಗುವುದು? by 
ಹೊರಿಸಿ | ನಡೆಸಲಾಗುತ್ತಿದೆ. 
ವಹ ಹ € ಆಶಾ, ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಭೇಟಿ ನೀಡಿ 
ಹಲ್ಲ ಅರ್ಹ ಫಲಾನುಭವಿಗಳನ್ನು ಹತ್ತಿರದ ಲಸಿಕಾ ಕೇಂದ್ಕೆ 


ಸಜ್ಜುಗೊಳಿಸಿ ಲಸಿಕಾಕರಣ ನಡೆಸಲಾಗುತ್ತಿದೆ. 


ವಿಕಲಚೇತನರು, ವಯಸ್ಸರು, ಮಾನಸಿಕ ಅಸ್ವಸ್ಥರು ಮತ್ತು 
ಹಾಸಿಗೆ ಹಿಡಿದಿರುವವರ” ಮನೆಗೆ ಹೋಗಿ ಲಸಿಕಾಕರಣ 


ನಡೆಸ ಸಲಾಗುತ್ತಿದೆ. 
ಧಾರ್ಮಿಕ ಮುಖಂಡರು, ಇತರೆ ಇಲಾಖೆಗಳು ಮತ್ತು 
NGONಗಳ ಸಹಕಾರದೊಂದಿಗೆ ಲಸಿಕೆ ಹಿಂಜರಿಕೆಯಿಂದಾಗಿ 


ಲಸಿಕೆ ಪಡೆಯದ ಸಮುದಾಯಗಳಿಗೆ ಬೇಟಿ ನೀಡಿ ತಿಳುವಳಿಕೆ 
ನೀಡಲಾಗುತ್ತಿದೆ ಹಾಗೂ ಎರಡೂ ಡೋಸ್‌ ಲಸಿಕಾಕರಣದ 
ಕುರಿತು ಜಾಗೃತಿ ಮೂಡಿಸಲಾಗುತ್ತಿದೆ. 


ಒಂದೂ ಡೋಸ್‌ ಲಸಿಕೆ ಪಡೆಯದ ಫಲಾನುಭವಿಗಳನ್ನು 
ಗುರುತಿಸಲು “ಮತದಾರರ ಪಟ್ಟಿಯನ್ನು” 
ಬಳಸಿಕೊಳ್ಳಲಾಗುತ್ತಿದೆ. 
ಕೊಳಚೆ ಪ್ರದೇಶದಲ್ಲಿ ವಾಸಿಸುವವರು, ಅಲೆಮಾರಿ ಜನಾಂಗ, 
ನಿರ್ಗತಿಕರು ಮತ್ತು ತಲುಪಲು ಕಷ್ಟಸಾಧ್ಯ ಪ್ರದೇಶಗಳಲ್ಲಿ 
ವಾಸಿಸುವವರ ಲಸಿಕಾಕರಣಕ್ತಾಗಿ ಮೊಬೈಲ್‌ ಲಸಿಕಾ 
ವಾಹನಗಳನ್ನು ಬಳಸಲಾಗುತ್ತಿದೆ. 

ಲಸಿಕಾಕರಣದ ಕೊನೆಯ ಮೈಲಿಗಲ್ಲನ್ನು ತಲುಪುವಲ್ಲಿ ಇರುವ 
ಸವಾಲುಗಳಾದ ಲಸಿಕೆ ಹಿಂಜರಿಕೆ, ನಿರಾಕರಣೆ ಮತು 


ಅಸಕಾರಣದ ಕರತ ಸುಳ್ಳು ಪದಂ ಇವುಗಳನ್ನು ಸಾಕವಾಗಿ 
| ಪರಿಹರಿಸಲಾಗುತಿದೆ. 


*e ಮಿಷನ್‌ ಇಂದ್ರಧನುಷ್‌ ಮತ್ತು ಪಲ್ಸ್‌ ಪೋಲಿಯೊ 
ಕಾರ್ಯಕ್ರಮದ ವಿಧಾನಗಳಾದ ಮನೆ ಮನೆ ಸಮೀಕ್ಷೆ ಮತ್ತು 
ವೈಯುಕ್ತಿಕ ಸಂವಹನ ಕಾರ್ಯತಂತ್ರಗಳನ್ನು 
ಅಳವಡಿಸಿಕೊಳ್ಳಲಾಗಿದೆ ಹಾಗೂ ಧಾರ್ಮಿಕ ಮುಖಂಡರ 
ಮುಖಾಂತರ ಜಾಗೃತಿ ಮೂಡಿಸಲಾಗುತ್ತಿದೆ. 

* ಸಮುದಾಯ ಸಜ್ಜುಗೊಳಿಸುವಿಕೆಗಾಗಿ ಗ್ರಾಮೀಣ ಕಾರ್ಯಪಡೆ 
ಸಭೆಗಳನ್ನು ಸಕ್ರಿಯಗೊಳಿಸಲಾಗಿದೆ. 

* ಲಸಿಕಾಕರಣ ಕುರಿತ ತಾಂತ್ರಿಕ ಸಮಸ್ಯೆಗಳು, ಲಸಿಕೆ ಸಂಬಂಧಿತ, 
ಲಾಜಿಸ್ಟಿಕ್‌ ಮತ್ತು ಇತರ ಸಮಸ್ಯೆಗಳು ಹಾಗೂ ಎಲ್ಲಾ 
ಹಂತಗಳಲ್ಲಿ ಪ್ರಶ್ನೆಗಳನ್ನು ಪರಿಹರಿಸಲು ರಾಜ್ಯ ಮತ್ತು ಜಿಲ್ಲಾ 
ನಿಯಂತ್ರಣ ಕೊಠಡಿಗಳನ್ನು ಸ್ಥಾಪಿಸಲಾಗಿದೆ. 

*€ ಎರಡನೇಡೋಸ್‌ ಬಾಕಿ ಇರುವ ಫಲಾನುಭವಿಗಳಿಗೆ ಘೋನ್‌ 


ಕರೆಗಳು ಮತ್ತು SMS ಮೂಲಕ ನಿರಂತರ ಅನುಸರಣಾ 
ಕಾರ್ಯ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿದೆ. 


* ಲಸಿಕಾಕರಣದ ಬಗ್ಗೆ ತಪ್ಪು ತಿಳಿವಳಿಕೆ ಅಥವಾ ತಪ್ಪು 
ಮಾಹಿತಿಯ ಸಮಸ್ಯೆಗಳನ್ನು ಪರಿಹರಿಸಲು ವಿವಿಧ ಶ್ರವಣ- 
ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ 
ವಿಡಿಯೋಗಳು/ಮಾತುಕತೆಗಳನ್ನು ಮಾಡಲಾಗುತ್ತಿದೆ. 

* ಒಂದೂ ಡೋಸ್‌ ಲಸಿಕೆ ಪಡೆಯದವರಿಗೆ ಮತ್ತು ಎರಡನೇ 
ಡೋಸ್‌ಗೆ ಬಾಕಿ ಇರುವ ಫಲಾನುಭವಿಗಳಿಗೆ ಹೆಚ್ಚು ಗಮನ 
ನೀಡಲಾಗುತ್ತಿದೆ. 


* ಮನೆಯ ಹತ್ತಿರದ ಲಸಿಕಾಕರಣ ಮತ್ತು ಮೊಬೈಲ್‌ ಲಸಿಕಾ 
ವಾಹನಗಳ ಬಳಕೆಯಿಂದ ಗ್ರಾಮೀಣ ಪ್ರದೇಶಗಳಲ್ಲಿ ಶೇ. 100 
ರಷ್ಟು ಲಸಿಕಾಕರಣ ಪ್ರಗತಿ ಸಾಧಿಸಲು ಶ್ರಮಿಸಲಾಗುತ್ತಿದೆ. 

€ ಭಾರತ ಸರ್ಕಾರದ ಮಾರ್ಗಸೂಚಿಯಂತೆ, ದಿನಾಂಕ: 
03.11.2021ರ೦ದ ರಾಜ್ಯದಲ್ಲಿ “ಮನೆ ಮನೆಗೆ ಲಸಿಕಾ ಮಿತ್ರ” 

ಅಭಿಯಾನವನ್ನು ಅನುಷ್ಠಾನಗೊಳಿಸಲಾಗಿದೆ. 


ಕಡತ ಸಂಖ್ಯೆ: ಆಕುಕ 713 ಚುರಪ್ರ 2021 


gs 
(ಡಾ 8: ಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರು 


